ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಕರು' : ಶ್ರೀ ಎಂ.ಎಲ್‌. ಅನಿಲ್‌ಕುಮಾರ್‌ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ 1257 

ಉತ್ತರಿಸಬೇಕಾದ ದಿನಾಂಕ : 08-03-2022 
ಉತ್ತರಿಸಬೇಕಾದ ಸಚಿವರು : ಸಹಕಾರ ಸಚಿವರು 


- 


ಪತ್ತರ 


Gl a 


ಕೇಂದ್ರ ಸಹಕಾರಿ ಬ್ಯಾಂಕುಗಳಿಗೆ ರಾಜ್ಯದ 
ಅಪೆಕ್ಸ್‌ ಬ್ಯಾಂಕ್‌ ಮುಖಾಂತರ ನೀಡಿರುವ 


ಯಾವ ಬಡ್ಡಿ ದರದಲ್ಲಿ ನೀಡಲಾಗುತ್ತಿದೆ; 
ದರದಲ್ಲಿ ರೈತರಿಗೆ: ಸಾಲವನ್ನು ನೀಡುತ್ತಿದೆ; 


(ಜಿಲ್ಲಾವಾರು,' ವಿವಿಧ ಸಾಲವಾರು 
ಸಂಪೂರ್ಣ ಮಾಹಿತಿ ನೀಡುವುದು) 


ಕಳೆದ "ವರ್ಷಗ ರಾಜ್ಯದ ಜ್‌ 


ಸಾಲಗಳ ಮೊತ್ತವೆಷ್ಟು; ಈ ಸಾಲಗಳನ್ನು 


ಈ ಜಿಲ್ಲಾ ಬ್ಯಾಂಕುಗಳು ಯಾವ ಬಡ್ಡಿ 


ಹ 


| ವರ್ಷವಾರು ವಿಧಿಸಿರುವ ಬಡ್ಡಿದರದ ವಿವರಗಳನ್ನು ಅನುಬಂಭ-01 ರಲ್ಲಿ ನೀಡಲಾಗಿದೆ: 


ಕಳೆದ್‌3 ವರ್ಷಗಳಲ್ಲಿ ರಾಜ್ಯದ 21 ಜಿಲ್ಲಾ ಕೇಂದ್ರ ಸಹಾರ ಬ್ಯಾಂಕುಗಳಿಗೆ ರಾಜ್ಯದ ಅಪೆಕ್ಸ್‌ 
ಬ್ಯಾಂಕ್‌ ಮುಖಾಂತರ ವರ್ಷವಾರು ನೀಡಿರುವ ಸಾಲಗಳ ಮೊತ್ತದ ವಿವರ ಈ ಕೆಳಕಂಡಂತಿರುತ್ತದೆ. 


ವರ್ಷ 2016-17 PUSS) EES) 2019-20 T2020 
ಸಾಲದ 7665.50 "1752673 8227.11 9669.67 12,326.65 
ಒಟ್ಟು ' ' 


.. ಅಪೆಕ್ಸ್‌ ಬ್ಯಾಂಕ್‌ ಮುಖಾಂತರ ಜಿಲ್ಲಾ: ಕೇಂದ್ರ ಸಹಕಾರಿ ಬ್ಯಾಂಕುಗಳಿಗೆ ನೀಡಿರುವ ಅಲ್ಪಾವಧಿ | 
ಕೃಷಿ ಸಾಲ, ಮಧ್ಯಮಾವಧಿ ಕೃಷಿ ಸಾಲ, ದೀರ್ಫಾವಧಿ ಕೃಷಿ ಸಾಲ ಮತ್ತು ಕೃಷಿಯೇತರ ಸಾಲಗಳಿಗೆ | 


2016-2017 ರಿಂದ 2020-2021 ನೇ ಸಾಲಿನಲ್ಲಿ ರಾಜ್ಯದ 21 ಜಿಲ್ಲಾ ಕೇಂದ್ರ ಸಹಕಾರ 
ಬ್ಯಾಂಕುಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ (ಪ್ಯಾಕ್ರುಗಳ ಮೂಲಕ ರೈತರಿಗೆ ನೀಡಿರುವ 
ವಿವಿಧ' ಸಾಲ' ಮತ್ತು ಅದರ ಮೇಲೆ ವಿಧಿಸಿರುವ ಬಡ್ಡಿದರದ ಜಿಲ್ಲಾವಾರು ಮಾಹಿತಿಯನ್ನು 
ಅನುಬಂಧ-02 ರಲ್ಲಿ ನೀಡಲಾಗಿದೆ. | 


ಟ್ರ 


ಸಾರ್‌ ಆರ್ಷ ಮಾನವಾ 
(ಸಂಪೂರ್ಣ ಮಾಹಿತಿ ನೀಡುವುದು ) 


{- 


ಕರ್ನಾಟಕ ರಾಜ್ಯ ಸಹಕಾರ ಇಫೆ ಪೆಕ್ಟ್‌ ಬ್ಯಾಂಕ್‌ ಮೂಲಕೆ ಜಿಲ್ಲಾ`ಸಂದ್ರ ಸಹಾರ ಬ್ಯಾಂಕ್‌ಗಳಿಗೆ 
ಸಾಲ ಮಂಜೂರು ಮಾಡಲು ಈ ಕೆಳಕೆಂಡ ಮಾನದಂಡಗಳನ್ನು ಅನುಸರಿಸುತ್ತಿದೆ. 


* ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳು ಬ್ಯಾಂಕಿಂಗ್‌ ಕಾಯ್ದೆ 1949, ಕಲಂ 11 ರ 


ನನನ್‌ ಮಾಡಕನಾಪ —— 
* ಜಿಲ್ಲಾ ಕೇಂದ್ರ ಸಹಕಾರ: ಬ್ಯಾಂಕುಗಳ. ಸಿಆರ್‌ಎಆರ್‌ (Capital to risk weighted sl 
ratio) ಶೇ.9 ಅಥವಾ ಅದಕ್ಕಿಂತ ಹೆಚ್ಚಿರಬೇಕು. | 
° ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳ ನಿವ್ನಳ ಅನುತ್ಪಾದಕ ಆಸ್ತಿಯು ಕೇ 4 
ಮೀರಬಾರದು. | 
[ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳು ಹೆಚ್ಚುವರಿ ಎನ್‌ಒಡಿಸಿಯನ್ನು (Non overdue 
coverage) ಪಾಲನೆ ಮಾಡಿರಬೇಕು. i 
« ಜಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳು ಅಪೆಕ್ಸ್‌ ಬ್ಯಾಂಕಿನಿಂದ ಪಡೆದಿರುವ ಟಿ 
 ಸುಸ್ಲಿಯಾಗಿರಬಾರದು. 
* ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ಗಳು ಶಾಸನಬದ್ದ ಮೀಸಲು ಅನುಪಾತ ಮಠ 
ಮೀಸಲು ಅನುಪಾ ತವನ್ನು ಪಾಲಿಸಿರಬೇಕು. | 
| 
* ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳು ಪುನರ್ಧನವನ್ನು ಪಡೆಯಲು ಸಾಕಷ್ಟು. ಮೀಸಲು 
ಎರವಲು ಶಕ್ತಿ (Reserve Borrowing Power) ಹೊಂದಿರಬೇಕು. 


No 

- ಪಿ 
pe R 

g 


| ಸಾಲ ಮಿತಿ ನಿಗಧಿ ಪಡಿಸಲು ಈ ಕೆಳಕಂಡ ಮಾನದಂಡಗಳಿರುತ್ತವೆ. |] 


ಡಸಸಿ ಬ್ಯಾಂಕನ ನವ್ಗಳ TR ಬ್ಯಾಂಕ್‌ ಸದಸ್ಯರಿಗೆ | 
ಅನುತ್ತಾದಕ ಆಸ್ತಿ | ವಿತರಿಸಿದ ಸಾಲದ ಮೇಲೆ ಅಪೆಕ್ಸ್‌ | 
(ಶೇಕಡವಾರು) ಬ್ಯಾಂಕಿನ ಪುನರ್ಧನ ಮಿತಿ | 
(ತೇಕಡವಾರು) 
+ — —— 
6% 40% i 
_ 1 _ l 
6-10% 35% 
10-12% "1 oo 

_ — H _ 


-3- 


ಇ 


ಕಾರ್ಯವೈಖರಿಯ ಬಗ್ಗೆ: ತನ್ನ ತನಿಖಾ 
ವರದಿಯಲ್ಲಿ ಸಾಕಷ್ಟು ಆಕ್ಷೇಪಣೆಗಳನ್ನು 
ದಾಖಲಿಸಿರುವುದು ನಿಜವೇ; ಹಾಗಿದ್ದಲ್ಲಿ 
ಈ ಬಗ್ಗೆ ರಾಜ್ಯ ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು 9 


`Tಜೆಲ್ಲಾ ''ಕೇಂದ್ರ' ಬ್ಯಾಂಕುಗಳು ಜಿನ್ಹ ಕ್‌ರದ್ರ ಸಹಕಾರ ಬ್ಯಾಂಕುಗಳು, `'ಶಾಖೆ' ಮತ್ತು ಪ್ರಾಥಮಿಕ ಕೃಷಿ ಪೆತ್ತ ಸಹಕಾರ ಸಂಘ 
ಸಾಲಗಳನ್ನು ಯಾವ ' ಯಾವ (ಪ್ಯಾಕ್ಸ್‌ಗಳ . ಮೂಲಕ ಸ್ಥಳೀಯರಿಗೆ ಮತ್ತು ಸದ್ಯಸರಿಗೆ ಸಾಲ ವಿತರಿಸಲು ನಿಗಧಿಪಡಿಸಿರುವ | 
ಮಾನದಂಡದ ಆಧಾರದ ಮೇಲೆ | ಮಾನದಂಡಗಳ ವಿವರವನ್ನು (ಸಾಲವಾರು, ಬ್ಯಾಂಕ್‌ವಾರು) ಅನುಬಂಧ-03 ರಲ್ಲಿ ನೀಡಲಾಗಿದೆ. 
ಸ್ಥಳೀಯರಿಗೆ ನೀಡಲಾಗುತ್ತಿದೆ; | 
(ಸಂಪೂರ್ಣ ಮಾಹಿತಿ ನೀಡುವುದು) | 
ವಾರ್ಡ ಸಂಸ್ಥೆಯ `ಇತ್ತೀಚಿನ'`ವರ್ಷಗಳಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ `ಅಪೆಕ್ಟ್‌| 
K ಬ್ಯಾಂಕಿನ ಕಾರ್ಯವೈಖರಿಯ ಬಗ್ಗೆ ತನಿಖೆಯನ್ನು  ಕೈಗೊಂಡಿರುವುದಿಲ್ಲ. - ಆದರೆ, 
ಪರಿವೀಕ್ಷಣಾ ಧಿಕಾರಿಗಳು ಬ್ಯಾಂಕಿಂಗ್‌ ರೆಗ್ಯಲೇಷನ್‌ ಕಾಯ್ದೆ 1949, ಕಲಂ 35 (6 ರ ಪ್ರಕಾರ 
ಬ್ಯಾಂಕಿವ 2019-20ನೇ ಸಾಲಿನ ಶಾಸನಬದ್ಧ ಪರಿವೀಕ್ಷಣೆಯನ್ನು ದಿನಾಂಕ:08-02-2021 ರಿಂದ 
0:04 03-2021ರವರೆಗೆ ನಡೆಸಿರುತ್ತಾರೆ. ತತ್ಸಂಬಂಧ ದಿನಾಂಕ: 05.04.2021 'ರಂದು ಪರಿವೀಕ್ಷಣಾ 
ನಬಾರ್ಡ್‌ ಸಂಸ್ಥೆಯು ಇತ್ತೀಚಿನ ವರದಿಯನು, ಬಾಂಕಿಗೆ ರವಾನಿಸಿ, ಇದಕ್ಲೆ ಅನುಪಾಲನಾ ವರದಿಯನ್ನು ನೀಡುವಂತೆ 
ವರ್ಷಗಳಲ್ಲಿ ಅಪೆಕ್ಸ್‌ “ಬ್ಯಾಂಕ್‌ ಸ ಶಿ ’ ME 


ಸೂಚಿಸಿರುತ್ತಾರೆ. ಸಹಕಾರ ಸಂಘಗಳ ನಿಬಂಧಕರ ಕಛೇರಿಯ ದಿನಾಂಕ:22-07-2021 ರ ಪತ್ರದ 
ಮೂಲಕ ಬ್ಯಾಂಕಿನ ದಿನಾಂಕ:31-03-2020 ರ. ಅಂತ್ಯಕ್ಕೆ ಸಂಬಂಧಿಸಿದಂತೆ ನಬಾರ್ಡ್‌ ಪರಿವೀಕ್ಷಣಾ 
ವರದಿಗೆ ಅನುಪಾಲನಾ ವರದಿಯನ್ನು ನಬಾರ್ಡ್‌ ಕಲೇರಿಗೆ ಸಲ್ಲಿಸುವಂತೆ ತಿಳಿಸಲಾಗಿದ್ದು, ಅಪೆಕ್ಸ್‌ 
ಬ್ಯಾಂಕ್‌ ನಬಾರ್ಡ್‌ ಪರಿವೀಕ್ಷಣಾ ವರದಿಗೆ ಅನುಪಾಲನಾ ವರದಿಯನ್ನು ನೀಡುವಂತೆ 
ದಿನಾಂಕ: 02-07-2021 ರ ಪತ್ರದ ಮೂಲಕ ಬ್ಯಾಂಕಿಗೆ ಸೂಚಿಸಿದ್ದು, ಇದಕ್ಕೆ ಬ್ಯಾಂಕಿನ ವತಿಯಿಂದ 
ದಿನಾಂಕ:02-08-2021 ರಂದು ಅನುಪಾಲನೆಯನ್ನು ನಬಾರ್ಡ್‌ ಕಛೇರಿಗೆ ನೀಡಲಾಗಿದ್ದು. ಪುನಃ 
ನಬಾರ್ಡ್‌ ಕಛೇರಿಯಿಂದ ದಿನಾಂಕ:31-08-2021] ರಂದು ಎರಡನೆಯ ಬಾರಿಗೆ ಮುಂದುವರೆದ 
ಅನುಪಾಲನಾ ವರದಿಯನ್ನು ಸಲ್ಲಿಸುವಂತೆ ಅಪೆಕ್ಸ್‌ ಬ್ಯಾಂಕಿಗೆ ಸೂಚಿಸಿದ್ದು, ಈ ಸಂಬಂಧ ಅಪೆಕ್ಸ್‌ 
ಬ್ಯಾಂಕಿನಿಂದ ದಿನಾಂಕ:17.09.2021 ರಂದು ಸಮೆಜಾಯಿಷಿಯನ್ನು ನೀಡಿರುತ್ತದೆ. ಅಪೆಕ್ಸ್‌ ಬ್ಯಾಂಕಿನ 


ಅನುಪಾಲನೆಯು ನಬಾರ್ಡ್‌ನಲ್ಲಿ ಪರಿಶೀಲನಾ ಹಂತದಲ್ಲಿರುತ್ತದೆ. 
| SO 


Ka 


ಇಬ 87 ಸಎರ್‌ವ್‌ I 


ವಿ". MEP 
(ಎಸ್‌. ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು. 


ರಾಜದ ಅಪೆಕ್ಸ್‌ ಬ್ಯಾಂಕ್‌ ಮುಖಾ೦ತರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕುಗಳಿಗೆ ನೀಡಿರುವ ಅಲ್ಪಾವಧಿ ಕೃಷಿ ಸಾಲ.ಮದ್ಯಮಾವಧಿ ಕೃಷಿ 
ಸಾಲ,ಧೀರ್ಫೂವಧಿ ಕೃಷಿ ಸಾಲ ಮತ್ತು ಕೃಷಿಯೇತರ ಸಾಲಗಳಿಗೆ ವರ್ಷವಾರು ವಿಧಿಸಿರುವ ಬಡ್ಡಿದರದ ವಿವರ 


ಅನುಬಂಧ -0೦1 
ವರ್ಷ ಅಲ್ದಾ 1 ಅಲ್ದಾಪಧಿಕೃತಿ '] ಅಲ್ದಾವಧಿ ಕೃತಿಸಾಲ] ಮಧ್ಯಮಾವಧಿ "| 'ನೇರ್ಫಾವಧಿ | ಕೈ ತಿಯೇತರ 

ಕೃಷಿ ಸಾಲ | ಸಾಲ (ಹೆಚ್ಚಿನ ಬಡ್ಡಿ (ಇತರೆ) (%) ಕೃಷಿ ಸಾಲ (೫) | ಕೃಷಿಸಾಲ(೫) | ಸಾಲ (%) 

(ರಿಯಾಯಿತಿ ದರ Ks 

ಬಡ್ಡಿ ದರ) ( X 

ದರು | Ne _ | 
2016-2017 2 9.30, ೨.20, 5.00, | 5:70, 5.45 |  9.20,8.90, ೨.50, 10.00 
8.90 ನ 
20172018 | 5.20 Ag 850,880,890 | 495 | 8.50,8.80, 8.90, 9.50, 10.00 
20182019 | 5.20 15.00,8.80,9.30, | 525 9.55, 9.60, 9.80 
ರ MS } 9.55, 9.65, 9.80 | 
2019-2020 8.60, 8.25, | 8.60,8.25, 7.70, | 8.85, 9.05, 5.10, 8.60, 8.85, 9.10, 9.45 

7.70,7.25 7.25 9.45 


2020-2021 5.00 . 


3.05, 6.40, 7.15 


SN) SN 


ie Leaner 
' ಸಹಕಾರ ಸಂಘಗಳ ಅಪರ ನಿಬಂಧಕೆಠು 


(ಪತ್ತು) 


(ಮೇಲಿನ ಬಡ್ಡಿದರಗಳು ವಿವಿಧ ಅವಧಿಗೆ ಇರುವ ಬಡ್ಡಿದರಗಳಾಗಿರುತ್ತವೆ) 


2016-2017 ರಿಂದ 2020-2021 ನೇ ಸಾಲಿನಲ್ಲಿ ರಾಜ್ಯದ 21 ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳು ಪ್ಯಾಕ್ಸ್‌ ಮೂಲಕ ರೈತರಿಗೆ ನಿಡಿರುವ ವಿವಿಧ 
ಸಾಲ ಮತ್ತು ಅದರ ಮೇಲೆ ವಿದಿಸಿರುವ ಬಡ್ಡಿದರದ ಜಿಲ್ಲಾವಾರು ಮಾಹಿತಿ 


ಅನುಬಂಧ -2 
[ಕ್ರ.ಸಂ | ಬ್ಯಾಂಕಿನ ಹೆಸರು ಅಲ್ಲಾವಧಿ ಕೃಷಿ ಸಾಲಕ್ಕೆ ಮದ್ಯಮಾವಧಿ/ಧೀರ್ಫವಧಿ ಕೃಷಿ | ಕೃಷಿಯೇತರ ಸಾಲಕ್ಕೆ 
j ವಿಧಿಸುತ್ತಿರುವ ಬಡ್ಡಿದರ | ಸಾಲಕ್ಕೆ ವಿಧಿಸಿತ್ತಿರುವ ಬಡ್ಡಿದರ" ವಿಧಿಸುತ್ತಿರುವ 
ರೂತ ಲಕ್ಷದವರೆಗ ] `ರೂ 3ಲಕ್ಷ `7ಡೂ 10 ಲಕ್ಷದ ವರೆಗೆ [ರೂ  ಇಂಲಕ್ಷಕ್ನೆ ಬಡ್ಡಿದರ 
ಮೇಲ್ದಟ್ಟು | ಮೇಲ್ಪಟ್ಟು 
07 
ಜಿಲ್ಲಾ 


ಚಿತ್ರದುರ್ಗ 


[ಾಾಪಾಗತ 


[ದಾರವಾಡ 


ಹಾಸನ 
ಕಲಬುರ್ಗಿ 


ಕೇಂದ್ರ ' ಸಹಕಾದೆ; 
"| ಬ್ಯಾಂಕುಗಳು 
ವಿತರಿಸುವ ವಿವಿಧ 


ರೀತಿಯ 
ಕೃಷಿಯೇತರ ' 


"1! ಸಾಲಗಳಿಗೆ ತೆನ್ನ 


ಅಡಳಿತ ವೆಚ್ಚ, 


"] ಬಂಡವಾಳದ 


ವೆಚ್ಚಗಳನ್ನು ಆಧರಿಸಿ 
ವಿವಿಧ 


| 
K. ee ಮಿ ಬಾ ಲಾ ಮಾ ್‌ ಥಾ ಸ 
12 JW MS 0| § ಸ Be 3.00 Oo eR t ಬಡ್ಡಿದರಗಳ್ಳನ್ನು, 
13 ಕೊಡಗು 0) - ‘3.00 - ; ವಿಗಧಿಪಡಿಸಿರುತ್ತವೆ 
NN CE MS SS NN NE ಬ " § 
14 ಕೋಲರೆ ‘10; - [3.00 - | 
(5 ಮಂಡ್ಯ ಗ SS YS EE 
ಗ ಸ್ರ Nn } RR 
16 ಮೈಸೂರು 0; | 1 3.00 HS; ಸ 
ಸನಾ ವಿ: OE SE 
7 ರಾಯಚೂರು 0; | - 
| pi wf ಟನ — ನ ನಾಂ ನಲನ ಲಾಕಾನ ಮಲ ರಾ ಟಕ 
18 ಶಿವಮೊಗ್ಗ 0, - 3.00 § | 
RE | ವ ದಾನ _ RS ಮಿ 
118 ಮಂಗಳೂರು "10 E 3.00 - 
PEST ಲ ——— 
20 ತುಮಕೂರ 19 - 3.00 ಸ 3 | 
2 ವಿಜಯಪುರ IO Too SN CR | 


(ರಿಯಾಯತಿ ಬಡ್ಡಿದರದಲ್ಲಿ ನಿತರೆಸಿದ ಸಾಲಗಳು ರೈತರು ನಿಗನತ ಅವನಯಕ್ಲಿ ಸಾಲ ಮರುಪಾವತಿಸಿದನ್ಲಿ ಮಾತ್ರ ಅನ್ನಹುವಾಗುತ್ತದೆ. 
(-) ಈ ಬ್ಯಾಂಕುಗಳು ರೂ. 3 ಲಕ್ಷಕ್ಕಿಂತ ಹೆಚ್ಚಿನ ಬೆಳೆಸಾಲ ಹಾಗೂ ರೂ.10 ಲಕ್ಷಗಳಿಗಿಂತ ಹೆಚ್ಚಿನ ಮಧ್ಯಮಾವಧಿ/ಧೀರ್ಫೂವಧಿ ಸಾಲಗಳನ್ನು ನೀಡಿರು ಖುದಿಲ್ಲ ” 


ಪಹಕಾರ ಪಂಘೆಗೆಳೆ ಅಪರ ನಿಬಂಧಕರು 


(ಪತ್ತು) 


ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳು, ಶಾಖೆಗಳು ಮತ್ತು ಪ್ಯಾಕ್ಸ್‌ಗಳ ಮೂಲಕ ಸ್ಥಳೀಯರಿಗೆ ಹಾಗೂ ಸದ್ಯಸರಿಗೆ ಸಾಲ ವಿತರಿಸಲು ನಿಗಧಿಪಡಿಸಿರುವ 
| ಮಾನದಂಡಗಳ ವಿವರಗಳು 


ಅನುಬಂಧ-೦3 


ಸರ್ಕಾರದ ಯೋಜನೆಯಲ್ಲಿ ಅಲ್ಲಾವಛಿ, ಮಧ್ಯಮಾವಧಿ ಹಾಗೂ ಬೀರ್ಫಾವಧಿ ಕೃಷಿ ಸಾಲ: ವಿತಲಸಲು ನಿಗಧಿಪಡಿಸಿರುವ ಅರ್ಹತೆ ಮತ್ತು ಮಾನದಂಡಗಳು 


» ರೂ. 3೦೦ ಲಕ್ಷಗಳವರೆಗೆ. ಶೂನ್ಯ ಬದ್ಟಿ ದರದಲ್ಲಿ ಅಲ್ಲಾವದಿ: ಬೆಳೆ ಪಾಲ 
ಅಕೆದಳನರೆಬೆ ಶೂಪ್ಯ. ಬಡ್ತಿವರದ ಪಾಟದೆ ಯೊಜನೆ 


° ರೈತಮ ಪ್ರಾಥಮಿಕ ಕೃಷಿ ಪತ್ತಿವ ಪಹಕಾರ ಪ೦ಂಫ. ಪಿಕಾರ್ಡ್‌ ಬ್ಯಾಂಕ್‌ ಅಥವಾ ಜಲ್ಲಾ'ಪಹಕಾರ ಕೇಂದ್ರ ಬ್ಯಾಂತುಗಳಟ್ಲಿ ಪದಪ್ಯತ್ಪ ಹೊಂದಿರತಕ್ಷದ್ದು. 

* ರೈತರು ಪಹಣಿ ಮತ್ತು ಆಧಾರ್‌ ಕಾಡ್‌ ದಾಖಲೆಗಲೊಂಬಿದೆ ಏಗದಿತ ವಮೂನೆಯಲ್ಲಿ ಪಂಬಂಧಿಏದ ಪಂಘಗಳಬೆ ಅರ್ಜ ಪಣ್ಣಪಬೇಹು. 

* ರೈತನು ವಾಪದಿರುವ ಪಂಘ ಅಥವಾ ಭೂಮಿ ಹೊಂದಿರುವ ಸಂಘ ಯಾವುದಾದರೂ ಒಂದು ಪಂಘಫದ ವ್ಯಾಪ್ತಿಯಲ್ಲಿ ಮಾತ್ರ ಪಾಲ ಪಡೆಯತಕ್ನದ್ದು. 

' » ಫದರಿ ಆರ್‌ಐನ ಮೇಲೆ ಇಡರೆ. ಬ್ಯಾಲಕುಗಳಲ್ಲ ಬೆಳೆ ಪಾಲ ಪಡೆದಿರಬಾರದು. 

- ಈ ಯೋಜನೆಯು ಪಶುಪಂಗೋಪನೆ/ಮೀನುದಾರಿಕೆ ಉದ್ದೇಶಗಳಣೆ ದುಡಿಯುವ ಬಂಡವಾಳ ಪಾಲಕ್ನಾಗಿ ಗಲಿಷ್ಠ ರೂ.೭.೦೦ ಲಕ್ನದಟಣೆ ಹಾಗೂ ಬೆಕೆ ಪಾಲ. 
ಸಶುಸಂದೋಪನೆ ಮತ್ತು ಮೀನುಗಾರಿಕೆ ದುಡಿಯುವ ಬಂಡವಾಳದ ಸಾಲ ಒಟ್ಟು ದೂಿಖ ರೂ.3 ಲಶ್ಷಗಳಣೆ ಮಾತ್ರ ಅನ್ವಯವಾಗುತ್ತದೆ. ' j 

ಬಚ್ಚಿ ಪಹಾಯದನ ಜಲ್ಲಾ ಮಟ್ಟದ ತಾಂತ್ರಿಕ ಪಮುತಿ ನಿದವಿಪಡಿಖದ ಸ್ಲೇಲ್‌ ಅಫ್‌ ಪೈನಾನ್ಸ್‌ ಜೆ ಮಾತ್ರ ಲಭಪುತ್ತದೆ. 

*. ರೈತಮ ಪಂಘವು ನಿರವಿಪಡಿಖದ ದಡುವಿವ ಭಿವಾಂಕದೊಳಗೆ ಅಸಲು ಮರುಪಾವತಿನಬೇಕು. 


. ರೈತನು ಪ್ರಾಥಮಿಕ ಕಸಿ ಪತ್ತಿನ ಹಕಾರ ಪಂಘ,.ಖಿಕಾಡ್‌ಐ ಬ್ಯಾಂಕ್‌ ಅಥವಾ ಜಲ್ಲಾ ಪಹಕಾರ ಕೇಂದ್ರ ಭ್ಯಾಂಶುಗಳಳ್ಲ 'ಸದಲ್ಯತ್ವ ಹೊಂದಿರತಕ್ನದ್ದು. 
* ಭೂಬು ದಾಖಲೆಗಳು, ಭದ್ರತೆಗೆ ಬೇಕಾದ ದಾಖಲೆಗಳು ಮತ್ತು ಯೋಜನಾ ವರನಿಯೊಂವಿದೆ ನಿಗದಿತ ನಮೂನೆಯಲ್ಲ ಪಂಬಂಧಿಪಿದ ಪಂಫಘದಳಗೆ ಅರ್ಜ ಪಲ್ಲಸಬೇಕು. 


*. ರೈಠನು ವಾಪವಿರುವ ಪಂಘ ಅಥವಾ ಭೂಮಿ ಹೊಂದಿರುವ ಪಂಘ ಯಾವುದಾದರೂ ಒಂದು ಸಂಘದ ವ್ಯಾಪ್ಟಿಯಲ್ಲಿ ಮಾತ್ರ ಪಾಲ ಪಡೆಯಡಕ್ಷದ್ದು. 
* ಲೈತಮ ಪಂಫವ ನಿದವಿಪಡಿಪಿದ ಗಡುವಿನ ವವಾಂಕದೂಳಗೆ ಅಪಲು ಮಡ್ತು ಶೇ.3 ರ ಬಡ್ಡಿಯಮ್ಸು ಪಾವತಿಪಬೇಹು. 


* ನಬಾರ್ಡ್‌ ದುರುತಿಖದ ತಡಿ / ಪೃಷಿ ಸಂಬಂಭಿತ ಮಧ್ಯಮಾವಭಿ ಮತ್ತು ದಿಂರ್ಥಾವಭಿ ಸಾಲಗಳ ಪೈ ಲಘು ನೀರಾವರಿ, ಭೂ ಅಭವೃದ್ಧಿ, ಕೃಷ] ಯಾಂತ್ರೀಷರಣ. 
ಸಾಂಬೆಂಷನ್‌ ಹಾಗೂ ಡೊಟಣಾರಿದೆ ಅಭವ್ಯಳ್ಳ. ಸಮನೆ ಕೃಷಿ, ಪಶುಸಂಣೊಂಪನೆ ಹಾಗೂ ಹೈಮಣಾಲತೆ, ಮೀನು ಕೃಷ, ರೇಷ್ಯ ತೃಣ, ಜೊನು ನಾಲ ಉದ್ದೆಂಜಗಳಣ 
ಧೈತಲಣೆ ನೀಡಲಾಗುವ ಸಾಲಗಳಣೆ ಮಾತ್ರ ಅನ್ಯಯವಾಗುತ್ತದೆ. ಈ ಯೋಜನೆಯು ಕೊಯ್ದು ವರೆಗಿನ ಮಡ್ತು ಕನಯ್ಲು ನಲ್ರೊಶಿವ ಕೃಷಿ ಚಚುವಟಣೆಗಳನ್‌ ಅಂದರೆ 


ಮಾರುಕಟ್ಟೆಗೆ ಕೃಷಿ ಉತ್ಪನ್ನ ಧ್ಣವಾರುವ ' ಹಂತದ ವರಿದೆ (threshing, winnowing, cleaning, grading, drying) 'ಅವಜ್ಯನಿರುವ ಕೃಷ 


ಯಂಡ್ರೊೋಪಕರಣ/ಘಟನದಳನ್ನು ಹೊಲದಲು ನಿಶಿಡುವ ಪಾಲಗಆಗೂ ಪಹ ಅನ್ನಯವಾಗುತ್ತದೆ. 4 


* ದ್ವೀತಪ್ರ ವಾಹನ, ಜಂಪು. ಪಠನ್‌ ವ್ಯಾನ್‌ ಹಾರಣಿ 'ಇನ್ನು ಮುಂಡಾದ ಯಾವುದೇ ಕೃಷಿ ಸಾಗಾಣಿಕೆಗೆ ಬಳಸುವ ವಾಹನ ಪಾಲದಳದೆ. ತೋಟದ ಡನೆ. ಗಾಮೀಣ 


ಗೋದಾಮು ಬಳಗೆ, ದ್ವಿತೀಯ ಪಂಸ್ಥರಣಿ, ಕೃಷಿ ಉಡ್ಪನ್ನಗಳ ಮೌಲ್ಯ ವರ್ಧನವೆ/ಆಹಾರ ಪಂಪ್ನರಣೆ. ಕೃಷಿ ಕ್ಲಿನಿಕ್‌ಗೆ ನೀಡುವ ಸಾಲದೆ . ಈ ಯೋಜನೆ 
ಅನ್ವಯವಾಗುವುದಿಲ್ಲ. : \ 


| 


€ ವಿವಿಧ ರೀತಿಯ ಕೃಷಿಯೇತರ ಸಾಲಗಳಿಗೆ ಡಿಸಿಸಿ ಬ್ಯಾಂಕ್‌ಗಳ ಹಂತದಲ್ಲಿ ಸಾಲದ ನಿಯಮಾವಳಿಗಳನ್ನು ರೂಪಿಸಿ ಅದರನ್ವಯ ಸಾಲ ನೀಡಲಾಗುತ್ತಿದೆ. 


' PNP 
ಸಹಕಾರ ಸಂಘಗಳ ಅಪರ ನಿಬಂಧಕರು 


(ಪತ್ತು) 


